ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 315 
ಸ್ಯ 


el 8 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಉತ್ತರಿಸುವವರು 


ಶ್ರೀ ಆರ್‌.ಪ್ರಸನ್ನ ಕುಮಾರ್‌(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 


ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


06-03-2020 


W (a 


ಅ. | ರಾಜ್ಯದಲ್ಲಿರುವ ಅಂಗನವಾಡಿ ಕೇಂದ್ರಗಳ 
ಸಂಖ್ಯೆ ಎಷ್ಟು ಇಲ್ಲಿ ಕಲಿಯುತ್ತಿರುವ 
ಮಕ್ಕಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು 
ವಿವರ ನೀಡುವುದು) 


ಅನುಬಂಧ-1ರಲ್ಲಿ ಲಗತ್ತಿಸಲಾಗಿದೆ. 


ಆ. | ರಾಜ್ಯದ ಅಂಗನವಾಡಿ ಕೇಂದ್ರಗಳಲ್ಲಿ 
ಸೇವೆ ಸಲ್ಲಿಸುತ್ತಿರುವ ಅಂಗನವಾಡಿ 
ಕಾರ್ಯಕರ್ತರ ಸಂಖ್ಯೆ ಎಷ್ಟು; 

(ಜಿಲ್ಲಾವಾರು ವಿವರ ನೀಡುವುದು) 


ಇ. | ಅಂಗನವಾಡಿ ಕಾರ್ಯಕರ್ತೆಯರಿಗೆ 
ಸರ್ಕಾರ ನೀಡುತ್ತಿರುವ ಗೌರವಧನ 
ಎಷ್ಟು; ಗೌರವಧನದ ಜೊತೆಗೆ ಇನ್ನಿತರೆ 
ಸೌಲಭ್ಯಗಳು ಯಾವುವು; 


ಅನುಬಂಧ-2ರಲ್ಲಿ ಲಗತ್ತಿಸಲಾಗಿದೆ. 


ವಿವರ ಮಾಸಿಕೆ 
ಪಾವತಿಸುತ್ತಿರುವ 
ಗೌರವಧನ 

ಅಂಗನವಾಡಿ 10000.00 

ಕಾರ್ಯಕರ್ತೆ 

ಮಿನಿ ಆಂಗನವಾಡಿ 6250.00 

ಕೇಂದ್ರದ ಕಾರ್ಯಕರ್ತೆ 

ಸಹಾಯಕಿಯರು 5250.00 

ಅಂಗನವಾಡಿ ಕಾರ್ಯಕರ್ತೆ/ ಸಹಾಯಕಿಯರಿಗೆ 


ದೊರೆಯುವ ಸೌಲಭ್ಯಗಳನ್ನು ಅನುಬಂಧ-3 ರಲ್ಲಿ 
ಒದಗಿಸಲಾಗಿದೆ. 


ಈ. | ಅಂಗನವಾಡಿ ಕಾರ್ಯಕರ್ತೆಯರಿಗೆ 
ಗೌರವಧನ ಹೆಚ್ಚಳ ಮಾಡುವ ಕುರಿತು 
ಸರ್ಕಾರದ ನಿಲುಷೇನು; 


ಕೇಂದ್ರ ಸರ್ಕಾರದಿಂದ ದಿನಾಂಕ:01.10.2018 ರಿಂದ 
ಹಾಗೂ ರಾಜ್ಯ ಸರ್ಕಾರದಿಂದ ದಿನಾಂಕ:01.11.2019 
ರಿಂದ ಅನ್ನಯವಾಗುವಂತೆ ಅಂಗನವಾಡಿ 
ಕಾರ್ಯಕರ್ತೆ /ಸಹಾಯಕಿಯರ ಗೌರವಧನವನ್ನು 


ಹೆಚ್ಚಿಸಲಾಗಿರುತ್ತದೆ. 


ಉಊ. ಶಿವಮೊಗ್ಗೆ ಹಾಗೂ ದಾವಣಗೆರೆ 
ಜಿಲ್ಲೆಯ ಹೊನ್ನಾಳಿ ಮತ್ತು ಚನ್ನಗಿರಿ 


ತಾಲ್ಲೂಕಿನ ಅಂಗನವಾಡಿ ಮತ್ತು ಮಿನಿ ತಾಲ್ಲೂಕು | ಅಂಗನೆ] ಮಿನಿಅಂ'1ಸ್ಥಂತೆ 

ಅಂಗನವಾಡಿಗಳ ಸಂಖ್ಯೆ ಎಷ್ಟು; ವಾಡಿ | ಗನವಾಡಿ | ಕಟ್ಟಡಗಳ 
ಸನವಾಡ। ಸಂಖ್ಯೆ | ಕೇಂದ್ರದ | ಸಂಖೆ 

ಇವುಗಳಲ್ಲಿ ಎಷ್ಟು ಅಂಗನವಾಡಿಗಳಿಗೆ ಸಂಪ್ಯಿ | ಕೇಂದ್ರದ | ಸಂಖ್ಯ 

ಸ್ಪಂತ ಕಟ್ಟಡವಿರುತ್ತದೆ; ಸ್ವಂತ ಸಂಖ್ಯೆ 

ಕಟ್ಟಡವಿಲ್ಲದ ಅಂಗನವಾಡಿಗೆ ಹೊಸ ಹೊನ್ನಾಳಿ [267 |7 202 

ಕಟ್ಟಡಗಳನ್ನು ಕಟ್ಟಲು ಸರ್ಕಾರ ಚನ್ನಗಿರಿ [370 [5 35 


ಕೈಗೊಂಡಿರುವ ಕ್ರಮಗಳೇನು? 
ನಿವೇಶನ ಹಾಗೂ ಅನುದಾನ ಲಭ್ಯತೆಗನುಗುಣವಾಗಿ 


ಹೊಸ ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಲು 


ಕ್ರಮಕೈಗೊಳ್ಳಲಾಗುತ್ತಿದೆ. 


(ಶಶಿಕಲಾ ಅಣ್ಣಾಸ್ರಾಪೇಬ್‌ ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


ಸಂಖ್ಯೆ ಮಮ 42 ಐಸಿಡಿ 2020 


ಅನುಬಂಧ-1 
ಪ್ರಶ್ನೆ ಸಂಖ್ಯೆ:315 ಶ್ರೀ ಆರ್‌ ಪ್ರಸನ್ನ ಕುಮಾರ 


ರಾಜ್ಯದಲ್ಲಿರುವ ಅಂಗನವಾಡಿ ಕೇಂದ್ರಗಳ ಸಂಖ್ಯೆ ಹಾಗೂ ಇಲ್ಲಿ ಕಲಿಯುತ್ತಿರುವ ಮಕ್ಕಳ ಸಂಖ್ಯೆ (ಜಿಲ್ಲಾವಾರು ವಿವರ) 


ಅಂಗನವಾಡಿ ಮಿನಿ ಅಂಗನವಾಡಿ ಅಂಗನವಾಡಿ ಕೇಂದದಲ್ಲಿ 
ಸ i ಕೇಂದ್ರಗಳ ಸಂಖ್ಯೆ | ಕೇಂದ್ರಗಳ ಸಂಖ್ಯೆ ನ ಮಕ್ಕಳ 

p) 

1 | ಭಾಗಲಕೋಟೆ 2164 57 73400 

| ಭಂಗಳೂರು(ಗ್ರಾ) 1108 121 21826 

3 | ರಾಮನಗರ 1301 242 21261 

© | os) 2329 gh 70406 

5 [ಭಳಣಾಂ 5235 59 170814 Ww 

5 | ಬಳ್ಳಾರಿ 2715 69 98722 

7 | ಬೀದರ್‌ 1866 27 47751 

8 [ವಿಜಯಪುರ 2269 44 78399 

9 | ಚಾಮರಾಜನಗರ 1371 50 27137 

19 | ಚಿಕ್ಕಮಗಳೂರು 1667 158 24338 

4 PR 2208 116 60775 

12 | ಮಂಗಳೂರು 2084 20 43382 

3 | ದಾವಣಗೆರೆ 1656 ee 46514 

14 | ಧಾರವಾಡ 1495 10 51847 

15 | ಗದಗ 1162 4 38677 

15 |4ಲ್ಬುರ್ಗಿ 3025 73 83922 

17 | ಯಾದಗಿರಿ 1336 50 52604 

15 | ಹಾಸನ 2248 275 32904 


58030 


1 | ಹಾವೇರಿ 1891 27 
39 | ಕೊಡಗು 848 23 9400 
2! | ಫೋಲಾರ 1980 81 36593 
೩ ಚಿಕ್ಕಬಳ್ಳಾಪುರ 1848 113 31171 
23 | ಹೂಪ್ಪಳ 1800 50 72498 
24 | ಮಂಡ್ಯ 2240 306 36965 
25 | ಮ್ಯಸೂರು 2691 169 51014 
26 | ರಾಯಚೂರು 2621 41 92240 
37 | ಶಿವಮೊಗ್ಗ 2125 314 42260 
28 | ಹುಮಕೂರು 3576 519 60641 
3 | ಉಡುಪಿ 1191 0 23621 
30 | ಉತ್ತರಕನ್ನಡ 2530 157 45494 
ರಾಜ್ಯದ ಒಟ್ಟು 62580 3331 1604606 


ಅನುಬಂಧ-2 


ಪ್ರಶ್ನೆ ಸಂಖ್ಯೆ:315 ಶ್ರೀ ಆರ್‌ ಪ್ರಸನ್ನ ಕುಮಾರ 


ರಾಜ್ಯದಲ್ಲಿರುವ ಅಂಗನವಾಡಿ ಕೇಂದಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಂಗನವಾಡಿ 
ಕಾರ್ಯಕರ್ತೆ/ಸಹಾಯಕಿಯರ ಜಿಲ್ಲಾವಾರು ವಿವರ: 


ಭಿ a) ಅಂಗನವಾಡಿ ಸಹ 
ಕ್ರಸಂ | ಜಿಲ್ಲೆಯ ಹೆಸರು kedecekn ಅಂಗನವಾಡಿ ಸಹಾಯಕಿಯರು 
1 2221 2164 
ಬಾಗಲಕೋಟೆ 
2 1229 1108 
ಬೆಂಗಳೂರು(ಗಾ) 
3 1543 1301 
ರಾಮನಗರ 
4 2420 2329 
ಬೆಂಗಳೂರು(ನ) 
5 5294 5235 
ಬೆಳಗಾ ೦ 
p 2784 2715 
ಬಳ್ಳಾರಿ } 
% 1893 1866 
ಬೀದರ್‌ 
231 
8 [ವಿಜಯಪುರ ತಸ 223 
9 1421 1371 
ಚಾಮರಾಜನಗರ 
10 1825 1667 
ಚಿಕ್ಕಮಗಳೂರು 
Ai 2324 2208 
ಚಿತ್ರದುರ್ಗ 
2104 
12 | ಮಂಗಳೂರು ¥ wpa 
1721 1656 
13 | ದಾವಣಗೆರೆ 
14 1505 1495 
ಧಾರವಾಡ 
1166 1162 
15 | ಗದಗ 
3098 3025 


16 


ಕಲ್ಬು ರ್ಗಿ 


1386 
17 | ಯಾದಗಿರಿ 1488 
2523 
A odd 2248 
1918 91 
19 | ಹಾವೇರಿ 18 
871 848 
20 | ಫೊಡಗು 
sx 2061 1980 
ಕೋಲಾರ 
22 1961 1848 
ಚಿಕ್ಕಬಳ್ಳಾಪುರ 
ಘೂ 1850 1800 
ಕೊಪ್ಪಳ 
2546 2240 
24 [ಮ ೦ಡ್ಯ K 
25 2860 2691 
ಮೈಸೂರು 
26 2662 2621 
ರಾಯಚೂರು 
27 2439 2125 
ಶಿವಮೊಗ್ಗ 
38 4095 3576 
ತುಮಕೂರು 
29 1191 1191 
ಉಡುಪಿ 
30 2687 2530 
ಉತ್ತರಕನ್ನಡ 
ರಾಜ್ಯದ ಒಟ್ಟು 65911 62580 


ಅನುಬಂಧ-3 


ಪ್ರಶ್ನೆ ಸಂಖ್ಯೆ:315 ಶ್ರೀ ಆರ್‌ ಪ್ರಸನ್ನ ಕುಮಾರ 


ಅಂಗನವಾಡಿ ಕಾರ್ಯಕರ್ತೆ/ ಸಹಾಯಕಿಯರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ 
ದೊರೆಯುವ ಸೌಲಭ್ಯಗಳನ್ನು 


ಕೇಂದ ಸರ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತೆ/ಸಹಾಯಕಿಯರಿಗೆ ನೀಡಲಾಗುತ್ತಿರುವ 
ಸೌಲಭ್ಯಗಳು: 


ಗೌರವಧನ: 
ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕರ್ತೆಯರಿಗೆ ರೂ.4500/-, ಸಹಾಯಕಿಯರಿಗೆ 

ರೂ.2500/- ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ರೂ.3500/- ಗೌರವಧನ ನೀಡುತ್ತಿದ್ದು, 
ಇದರಲ್ಲಿ 40% ಮೊತ್ತವನ್ನು ರಾಜ್ಯ ಸರ್ಕಾರದಿಂದ ಭರಿಸಲಾಗುತ್ತಿದೆ. 
ಸಮವಸ: 

ಗುಡ ಕಾರ್ಯಕರ್ತೆ/ಸಹಾಯಕಿಯರಿಗೆ, ಕೇಂದ್ರ ಸರ್ಕಾರದ ವತಿಯಿಂದ ಒಂದು 
ಸಮವಸ್ತಕ್ಕೆ ರೂ.400/- ರಂತೆ ವಾರ್ಷಿಕ 2 ಸಮವಸ್ತ್ರಗಳನ್ನು ನೀಡಲಾಗುತ್ತಿದೆ. 
ರಜೆ: 

6 ತಿಂಗಳ ಗೌರವಧನ ಸಹಿತ ಹೆರಿಗೆ ರಜೆ ನೀಡಲಾಗುತ್ತಿದೆ ಹಾಗೂ ವಾರ್ಷಿಕ 20 ದಿನಗಳ 
ಸಾಂದರ್ಭಿಕ ರಜೆ ನೀಡುತ್ತಿದ್ದು, ಅನಾರೋಗ್ಯದ ಸಂದರ್ಭದಲ್ಲಿ 10 ದಿನಗಳ ರಜೆಯನ್ನು ಒಟ್ಟಿಗೆ 


ಉಪಯೋಗಿಸಬಹುದಾಗಿರುತ್ತದೆ 


ಜನಶೀ ಬ್ಲೀಮಾ ಯೊಜನೆ: 


ಭಾರತ ಸರ್ಕಾರ ಮತ್ತು ಭಾರತೀಯ ಜೀವ ವಿಮಾ ನಿಗಮದ ಸಹಯೋಗದೊಂದಿಗೆ 
ಅಂಗನವಾಡಿ ಕಾರ್ಯಕರ್ತೆಯರು 1 ಸಹಾಯಕಿಯರಿಗೆ ಜನಶ್ರೀ ಬಿಮಾ ಯೋಜನೆಯನ್ನು 
ಜಾರಿಗೊಳಿಸಲಾದ್ದು, ಈ ಯೋಜನೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು 
ಸ್ವ-ಇಚ್ಛೆಯಿಂದ ಸದಸ್ಯರಾಗುತ್ತಾರೆ. 


ಈ ಯೋಜನೆಯಡಿ ಪತಿ ಫಲಾನುಭವಿಯ ವಾರ್ಷಿಕ ವಿಮಾ ವಂತಿಗೆ ರೂ.280 
ಆಗಿದ್ದು, ಇದರಲ್ಲಿ ರೂ. 100/-ನ್ನು ಭಾರತ ಸರ್ಕಾರ ,ರೂ.100/-ನ್ನು ಭಾರತೀಯ ಜೀವ ವಿಮಾ 
ನಿಗಮದ ಸಾಮಾಜಿಕ ಭದತಾ ನಿದಿಯಿಂದ ಮತ್ತು ರೂ.80/-ನ್ನು ಸಂಬಂಧ ಪಟ್ಟ ಕಾರ್ಯಕರ್ತೆ/ 
ಸಹಾಯಕಿಯರು ಭರಿಸಬೇಕಾಗಿರುತ್ತದೆ. ಇದರಲ್ಲಿ ರಾಜ್ಯ ಸರ್ಕಾರದ ವಂತಿಗೆ ಇರುವುದಿಲ್ಲ. 


ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಕಟ್ಟಬೇಕಾಗಿದ್ದ ವಂಶಿಗೆ ರೂ.80/-ಮೃ 
ಕೇಂದ ಸರ್ಕಾರವು ಮನ್ನಾ ಮಾಡಿದ್ದು, ಈ ಯೋಜನೆಯಲ್ಲಿ, ಸದಸ್ಯರಾದ ಅಂಗನವಾಡಿ ಕಾರ್ಯಕರ್ತೆ 
/ ಸಹಾಯಕಿಯರು 


ಅ) ಸ್ವಾಭಾವಿಕ ಮರಣವಾದಲ್ಲಿ - ರೂ.30,000/-, 
ಆ)ಅಪಪಘಾತದಿಂದ ಮರಣ/ಶಾಶ್ವತ ಅಂಗ ವೈಕಲ್ಯತೆ ಸಂಭವಿಸಿದಲ್ಲಿ — ರೂ.75,000/- 
ಇ)ಅಂಶಿಕವಾಗಿ ಶಾಶ್ವತ ಅಂಗ ವೈಕಲ್ಕತೆ ಉಂಟಾದಲ್ಲಿ - ರೂ.37,500/- 


ಪರಿಹಾರ ನೀಡಲಾಗುತ್ತದೆ. 


ಸದಸ್ಯರಾದ ಅಂಗನವಾಡಿ ಕಾರ್ಯಕರ್ತೆ / ಸಹಾಯಕಿಯರ ಮಕ್ಕಳು 9 ರಿಂದ 12 ನೇ 
ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡುತ್ತಿರುವವರಿಗೆ ತ್ರೈಮಾಸಿಕ ರೂ.300/- ವಿದ್ಯಾರ್ಥಿ ವೇತನ 
ನೀಡಲಾಗುತ್ತಿದೆ (ವಿದ್ಯಾರ್ಥಿಯು ಅನುತ್ತೀರ್ಣರಾದಲ್ಲಿ ವಿದ್ಯಾರ್ಥಿ ವೇತನ ನೀಡಲಾಗುವುದಿಲ್ಲ). 


ಪೂರಕ ಪೌಷ್ಠಿಕ ಆಹಾರ: 
ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನು ಫಲಾನುಭವಿಗಳೆಂದು ಪರಿಗಣಿಸಿ ದಿನಕ್ಕೆ 
ರೂ.9.50/- ಮೌಲ್ಯದ ಪೂರಕ ಪೌಷ್ಠಿಕ ಆಹಾರವನ್ನು ತಿಂಗಳಲ್ಲಿ 25 ದಿನ ನೀಡಲಾಗುತ್ತಿದೆ. 


ರಾಜ್ಯ ಸರ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತೆ/ಸಹಾಯಕಿಯರಿಗೆ ನೀಡಲಾಗುತ್ತಿರುವ 
ಸೌಲಭ್ಯಗಳು 


ಹೆಚ್ಚುವರಿ ಗೌರವಧನ: 


ಮಾಹೆಯಾನ ಕಾರ್ಯಕರ್ತೆಯರಿಗೆ ರೂ.5500/-, ಸಹಾಯಕಿಯರಿಗೆ ರೂ.2750/- ಮತ್ತು 
ಮಿನಿ ಅಂಗನವಾಡಿ ಕಾರ್ಯಕತೆಯರಿಗೆ ರೂ.2750/- ಹೆಚ್ಚುವರಿ ಗೌರವಧನವನ್ನು ಪಾವತಿಸಲಾಗುತ್ತಿದೆ. 


ರಜೆ: 
ಮೇ ಮಾಹೆಯಲ್ಲಿ 15 ದಿನಗಳ ಬೇಸಿಗೆ ರಜೆ ನೀಡಲಾಗುತ್ತಿದೆ. 


ಮರಣ ಪರಿಹಾರ: 


ಸೇವೆಯಲ್ಲಿರುವಾಗಲೇ ಮರಣ ಹೊಂದುವ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು 
ಸಹಾಯಕಿಯರ ವಾರಸುದಾರರಿಗೆ ರೂ.50,000/- ಗಳ ಮರಣ ಪರಿಹಾರವನ್ನು ನೀಡಲಾಗುತ್ತದೆ. 


ವೈದ್ಯಕೀಯ ವೆಚ್ಚ ಮರುಪಾವತಿ: 

ಅಂಗನವಾಡಿ ಕಾರ್ಯಕರ್ತೆ/ಸಹಾಯಕಿಯರು ಸೇವೆಯಲ್ಲಿರುವಾಗ ತೀವ್ರತರವಾದ 
ಖಾಯಿಲೆಗಳಿಗೆ ಗುರಿಯಾಗಿ ಚಿಕಿತ್ಸೆೊಳಗಾದ ಸಂದರ್ಭದಲ್ಲಿ, ಅಂಗನವಾಡಿ ಕಾರ್ಯಕರ್ತೆಯರಿಗೆ 
ಹಾಗೂ ಸಹಾಯಕಿಯರಿಗೆ ರೂ.50,000/- ಗಳ ವೈದ್ಯಕೀಯ ವೆಚ್ಚ ಮರುಪಾವತಿ ಸೌಲಭ್ಯ 
ನೀಡಲಾಗುತ್ತಿದೆ. 


ಅಂತ್ಯಕ್ರಿಯೆಗಾಗಿ ವೆಚ: 
ಅಂಗನವಾಡಿ ಕಾರ್ಯಕರ್ತೆ / ಸಹಾಯಕಿಯರು ಸೇವೆಯಲ್ಲಿರುವ ಮರಣ ಹೊಂದಿದಾಗ 


ಅವರ ಅಂತ್ಯಕ್ರಿಯೆಗಾಗಿ ಮರಣ ಪರಿಹಾರದಲ್ಲಿ ಮುಂಗಡವಾಗಿ ರೂ.5,000 /- ನೀಡಲಾಗುತ್ತಿದೆ. 


ಎನ್‌.ಪಿ.ಎಸ್‌.ಲೈಟ್‌ಪಿಂಚಣಿ ಯೋಜನೆ: | 

ರಾಜ್ಯದಲ್ಲಿ ಎನ್‌.ಪಿ.ಎಸ್‌. ಯೋಜನೆಯಡಿ ನೋಂದಣಿಯಾಗಿರುವಅಂಗನವಾಡಿ ಕಾರ್ಯಕರ್ತೆ/ 
ಸಹಾಯಕಿಯರಿಗೆ ವಂತಿಗೆ ಆಧಾರಿತ ನಿವೃತ್ತಿ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಲಾಗಿರುತ್ತದೆ. 
ನಿವೃತ್ತಿ ವಯಸ್ಸನ್ನು 60 ವರ್ಷಗಳಿಗೆ ನಿಗದಿಗೊಳಿಸಿದ್ದು ಅಂಗನವಾಡಿ ಕಾರ್ಯಕರ್ತೆ/ ಸಹಾಯಕಿಯರು 
ಸ್ಪೀಕರಿಸುವ ಗೌರವಧನದಲ್ಲಿ ಅನುಕ್ರಮವಾಗಿ ರೂ.150/- ಮತ್ತು ರೂ.84/- ಅವರ ವಂತಿಗೆಯಾಗಿ 
ಭರಿಸುತ್ತಿದ್ದು, ಸಮಪಾಲು ವಂತಿಗೆಯನ್ನು ರಾಜ್ಯ ಸರ್ಕಾರವು ಭರಿಸುತ್ತಿದೆ. 


ಅನುಕಂಪದ ಆಧಾರದಲ್ಲಿ ನೇಮಕ: 

ಸೇವೆಯಲ್ಲಿರುವಾಗಲೇ  ಮರಣಹೊಂದುವ ಅಂಗನವಾಡಿ ಕಾರ್ಯಕರ್ತೆ/ ಸಹಾಯಕಿಯರ 
ಮಗಳಿಗೆ ಅಂಗನವಾಡಿ ಕಾರ್ಯಕರ್ತೆ/ಸಹಾಯಕಿಯರ ಹುದ್ದೆಗೆ ನಿಗದಿಪಡಿಸಿರುವ ವಯೋಮಿತಿ, 
ವಿದ್ಯಾರ್ಹತೆ, ಸ್ಥಳೀಯವಾಗಿ ವಾಸ ಇತ್ಯಾದಿ ಆಯ್ಕೆ ಮಾರ್ಗಸೂಚಿಯನ್ವಯ ಎಲ್ಲಾ ಷರತ್ತುಗಳನ್ನು 
ಪೂರೈಸಿದಲ್ಲಿ ಮೃತ ತಾಯಿಯು ನಿರ್ವಹಿಸುತ್ತಿದ್ದ ಹುದ್ದೆಗೆ ಅನುಕಂಪದ ಆಧಾರದಲ್ಲಿ ನೇಮಕ 
ಮಾಡಲಾಗುತ್ತದೆ. 


ಮಾತೃಪೂರ್ಣ ಯೋಜನೆ: 

ಗರ್ಭಿಣಿ / ಬಾಣಂತಿ/ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನು 
ಫಲಾನುಭವಿಗಳೆಂದು ಪರಿಗಣಿಸಿ ದಿನಕ್ಕೆ ರೂ.1150/- ಮೌಲ್ಯದ ಪೂರಕ ಪೌಷ್ಠಿಕ ಆಹಾರವನ್ನು 
ಬಿಸಿಯೂಟದೊಂದಿಗೆ ತಿಂಗಳಲ್ಲಿ 25 ದಿನ ನೀಡಲಾಗುತ್ತಿದೆ. 


